ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ರೈತರಿಂದ ಕಬ್ಬು ಖರೀದಿ ಮಾಡುತ್ತಿರುವ ಬಗ್ಗೆ 


ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು) :- 
820 (944) ಮಾನ್ಯ ಕಾರ್ಮಿಕ ಹಾಗೂ ಸಕ್ಕರೆ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಸಹಕಾರಿ ಸಕ್ಕರೆ ಕಾರ್ಬಾನೆಗಳು ಕಾರ್ಯನಿರ್ವಹಣೆ ಮಾಡುತ್ತಿವೆ ; ಕಳೆದ 
2019-20ನೇ ಸಾಲಿನಲ್ಲಿ ರೈತರಿಂದ ಎಷ್ಟು ಟಿನ್‌ ಕಬ್ಬು ಖರೀದಿ ಮಾಡಲಾಗಿದೆ; 


(ಆ) ತಮಿಳುನಾಡು ಸಕ್ಕರೆ ಕಾರ್ಬಾನೆಗಳು ಮಂಡ್ಯದ ರೈತರಿಂದ ಕಬ್ಬು ಖರೀದಿ ಮಾಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಎಷ್ಟು ಕ್ವಿಂಟಾಲ್‌ ಕಬ್ಬನ್ನು ತಮಿಳುನಾಡು ಸಕ್ಕರೆ ಕಾರ್ಬಾನೆಗಳು ಖರೀದಿ ಮಾಡಿವೆ ; ರೈತರಿಗೆ ಸೂಕ್ತ 
ಸಮಯದಲ್ಲಿ ಹಣ ನೀಡಿರುವ ಬಗ್ಗೆ ಮಾಹಿತಿ ಒದಗಿಸುವುದು? 


